ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ ೨೦ನೇ ಜುಲೈ, 2014 
(ಸಮಯ: ಬೆಳಗ್ಗೆ 1೦.೦೦ ಗಂಟೆಗೆ) 


ಸಷ ದಾ 


1. ಶಾಸನ ರಚನೆ 


ವಿಧೇಯಕವನ್ನು ಪರ್ಯಾಲೋಜಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಹೆಚ್‌.ಎಸ್‌. ಮಹದೇವ ಪ್ರಸಾದ್‌ (ಸಹಕಾರ ಹಾಗೂ ಸಕ್ಕರೆ ಸಚಿವರು)ಅವರು:- 


ಅ) 2೦14ನೇ ಸಾಅನ ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) 


(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೊ ವಿಧೇಯಕವನ್ನು ಅರಿಗೀಕರಿಸಬೇಕೆಂದು ಸೂಚಿಸುವುದು. 


2. ವಿತ್ತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಚರ್ಚೆ ಹಾಗೂ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
2೦ ಲೋಕೋಪಯೋಗಿ 
21 ಜಲಸ೦ಪನ್ಮೂಲ 


ಆ) 2೦14-15ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಗಳ ಮಂಡನೆ ಮತ್ತು ಚರ್ಚೆ 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
23 ಕಾರ್ಮಿಕ 
10 ಸಮಾಜ ಕಲ್ಯಾಣ 


11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
೨5 ಕನ್ನಡ ಮತ್ತು ಸಂಸ್ಕೃತಿ 
೦೨ ಸಹಕಾರ 


ಪು.ತಿ.ನೋ.., 


ಹ 
27 ಕಾನೂನು 


28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦೩ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 

19 ನಗರಾಭವೃದ್ಧಿ 

16 ವಸತಿ 

೦೮6 ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ 


3. ನಿಯಮ ಅ೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಎಂ.ಕಾರಜೋಳ ಹಾಗೂ ಇತರರು ಪರಿಶಿಷ್ಟ 
ಜಾತಿ, ಪರಿಶಿಷ್ಟ ಪಂಗಡ, ಹಿ೦ದುಳದ ವರ್ಗಗಳು ಹಾಗೂ ಕೊಳಚೆ ನಿವಾಸಿಗಳಗೆ ರಾಜ್ಯ 
ಸರ್ಕಾರದಿ೦ದ ವಿವಿಧ ಯೋಜನೆಗಳಲ್ಲ ಆಗುತ್ತಿರುವ ಅನ್ಯಾಯ ಹಾಗೂ ಹಣ 
ಬಡುಗಡೆಯಲ್ಲ ಆಗುತ್ತಿರುವ ವಿಳಂಬದ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ಜ.ಟ.ದೇವೇಗೌಡ, ವೈ.ಎಸ್‌.ವಿ. ದತ್ತ, 
ಕೆ.ಎಂ.ಶಿವಅ೦ಂಗೇಗೌಡ ಮತ್ತು ಎ.ಬ. ರಮೇಶ್‌ ಬಂಡಿಸಿದ್ದೇಗೌಡ ಮತ್ತು ಇತರರು 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಕೆ ಹಾಗೂ ಸುತ್ತಮುತ್ತಲು ಇರುವ ಹಲವಾರು 
ಕೋಟ ರೂಪಾಯಿಗಳ ಬೆಲೆ ಬಾಳುವ ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡಿರುವುದನ್ನು 
ತೆರವುಗೊಳಸಲು ಸರ್ಕಾರ ವಿಫಲಗೊಂಡಿರುವ ಬಗ್ಗೆ ಚರ್ಚೆ. 


4. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಇಪ್ಪತ್ತಮೂರನೇ ಪಟ್ಟ 
ಆ)(1)ದಿನಾಂಕ 21.೦7.೭೦14ರ ಇಪ್ಪತ್ತೊಂದನೇ ; ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ 
ಪಟ್ಟಯುಂದ ವರ್ಗಾವಣೆಗೊಂಡ ವಿಕಲಚೇತನರ ಮತ್ತು ಹಿರಿಯ 
ಶ್ರೀ ಮಲ್ಲಕಾರ್ಜುನ ಸಿದ್ರಾಮಪ್ಪ ಖೂಬಾ ನಾಗರೀಕರ ಸಬಲೀಕರಣ ಹಾಗೂ 
ಅವರ ಚುಕ್ಕೆ ಗುರುತಿನ ಕನ್ನಡ ಮತ್ತು ಸಂಸ್ಥೃತಿ ಸಚಿವರು 
ಪ್ರಶ್ನೆ ಸಂಖ್ಯೆ: 31೦(9610) 
ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಇಪ್ಪತ್ರಮೂರನೇ ಪಟ್ಟ 
ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Rg N 
4 ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


